


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೮, ೨೦೧೬ (ಶ್ರಾವಣ ೨೭, ಶಕ ವರ್ಷ ೧೯೩೮) ಸಂಚಿಕೆ ೩೩ 
Volume 151 Bengaluru, Thursday, August 18, 2016 (Shravana 27, Shaka Varsha 1938) Issue 33 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಸಮಾಜ್ಯ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ:199:ಎಸ್‌ಎಲ್‌ಪಿ:2016, ಬೆ೦ಗಳೂರು, ದಿನಾಂಕ: 19-05-2016. 


ಡಾ:ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದ Memorandum of Articles & Articles of Association ನ 
ನಿಯಮ 8(2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ರಾಮಕೃಷ್ಣ ಬಿ.ಇ. ತುಮಕೂರು, ಇವರನ್ನು ಡಾ:ಬಾಬು ಜಗಜೀವನ ರಾಂ ಚರ್ಮ 
ಕೈಗಾರಿಕಾ ಅಭಿವೃದ್ಧಿ ನಿಗಮದ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ನಿಯಮ 13ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಡಳಿಯ 
ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದ ಅವಧಿಯನ್ನು ದಿನಾಂಕ:24/08/2016ರ ವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರಗೆ ವಿಸ್ತರಿಸಿ ಆದೇಶಿಸಿದೆ. 

PR-506 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$c-100 ಗಿರಿಜಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಮಾಜ ಕಲ್ಯಾಣ ಇಲಾಖೆ. 


ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ; ಜಸಂಇ 60 ಎಂಟಿಪಿ 2015, ಬೆಂಗಳೂರು, ದಿನಾಂಕ: 04-06-2016. 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ. 1999ರ ಕಲಂ 4(ಎ) ಅಡಿಯಲ್ಲಿ ನೀಡಲಾಗಿರುವ ಅಧಿಕಾರದನ್ವಯ ಹಾಗೂ 

ಸುತ್ತೋಲೆ ಸಂಖ್ಯೆಪಿಡಬ್ಲ್ಯೂಡಿ 381 ಆಕೋ-3/06, ದಿನಾಂಕ:10.11.2006ರಲ್ಲಿ ನೀಡಿರುವ ಸ್ಪಷ್ಠೀಕರಣದ ಅನ್ವಯ, ನಂ.6, ಕಾಲುವೆ ವಿಭಾಗ, ಬಳ್ಳಾರಿ ಇದರ 
ವ್ಯಾಪ್ತಿಯಲ್ಲಿ, ತುಂಗಭದ್ರಾ ಬಲದಂಡೆ ಮೇಲ್ಮಟ್ಟದ ಕಾಲುವೆಯ ಕಿ.ಮೀ. 11.230ರ ಬಲಭಾಗದ ಏರಿಯು (511080176೧0 ಕೊಚ್ಚಿ ಹೋಗಿದ್ದರಿಂದ ಹಾಗೂ 
ಅದೇ ದಿನ ಸುರಿದ ಮಳೆಯಿಂದಾಗಿ, ಕಿ.ಮೀ.2.660ರ ಪೈಕಿ ಅಕ್ವಡಕ್ಟ್‌ ಕೆಳಭಾಗದಲ್ಲಿರುವ (೫6 7೩55806, ನೀರಿನ ರಭಸಕ್ಕೆ ಕಿತ್ತು ಹೋಗಿ, ತಿರುಗಾಡಲು 
ಅಸಾಧ್ಯವಾಗಿದ್ದರಿ೦ದ, ಸದರಿ ಹಾನಿಗೊಳಗಾದ ಕಾಲುವೆ ಮತ್ತು ೯8/6 7೩55809ನ ದುರಸ್ಥಿ ಕಾಮಗಾರಿಯನ್ನು “ತುರ್ತು ಕಾಮಗಾರಿ” ಎಂದು ಘೋಷಿಸಿ, 
ಇದನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, “1999ರ ಸೆಕ್ಷನ್‌ 4(ಎ) ಅಡಿಯಲ್ಲಿ ವಿನಾಯಿತಿ ನೀಡಿ ಅಧಿಸೂಚನೆ 
ಹೊರಡಿಸಲಾಗಿದೆ. 

೧೯-507 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

50-25 ಸಿ. ಶ್ರೀನಿವಾಸುಲು, 

ಸರ್ಕಾರದ ಅಧೀನ ಕಾರ್ಯದರ್ಶಿ(ತಾಂತಿಕ-1), 
ಜಲ ಸಂಪನ್ಮೂಲ ಇಲಾಖೆ. 


(೧೪೦೭) 


೧೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೮, ೨೦೧೬ ಭಾಗ ೪ಎ 





ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 17 ಎಂಟಿಪಿ 2016, ಬೆಂಗಳೂರು, ದಿನಾಂಕ: 19-05-2016. 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, 1999ರ ಕಲ೦ 4(ಎ) ಅಡಿಯಲ್ಲಿ ನೀಡಲಾಗಿರುವ ಅಧಿಕಾರದನ್ವಯ ಹಾಗೂ 
ಸುತ್ತೋಲೆ ಸಂಖ್ಯೆಪಿಡಬ್ಲ್ಯೂಡಿ 381 ಆಕೋ-3/06, ದಿನಾಂಕ:10.11.2006ರಲ್ಲಿ ನೀಡಿರುವ ಸ್ಪಷ್ಟೀಕರಣದ ಅನ್ವಯ, ನಂ.1, ತುಂಗಭ್ರದಾ ಜಲಾಶಯ ವಿಭಾಗ, 
ಮುನಿರಾಬಾದ್‌ ಇದರ ವ್ಯಾಪ್ತಿಯಲ್ಲಿ, ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆಯ ಕಿ.ಮೀ.2.60ರ ಅಕ್ಷಡಕ್ಸ್‌ ಹತ್ತಿರ ಬಲದಂಡೆ ಏರಿಯಾದಲ್ಲಿ 
ಬೋಂಗಾ ಬಿದ್ದು, ಬಲಗಡೆಯ ಸಿ.ಸಿ.ಲೈನಿಂಗ್‌ ಒಳಗಡೆಯಿಂದ ನೀರು ಕೊಚ್ಚಿಹೋಗಿದ್ದರಿಂದ, ಸದರಿ ಹಾಳಾದ ಭಾಗದ ದುರಸ್ಥಿಯನ್ನು ತುರ್ತಾಗಿ 
ಕೈಗೊಂಡು, ಬೋಂಗಾ ಮುಚ್ಚದೇ ಇದ್ದಲ್ಲಿ, ಕಾಲುವೆ ಪೂರ್ಣವಾಗಿ ಒಡೆದು ಹೋಗುವ ಸಂಭವವಿದ್ದರಿಂದ, ಸದರಿ ದುರಸ್ಥಿ ಕಾಮಗಾರಿಯನ್ನು 
“ತುರ್ತು ಕಾಮಗಾರಿ” ಎಂದು ಘೋಷಿಸಿ, ಇದನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, 1999ರ ಸೆಕ್ಷನ್‌ 4(ಎ) ಅಡಿಯಲ್ಲಿ 
ವಿನಾಯಿತಿ ನೀಡಿ ಅಧಿಸೂಚನೆ ಹೊರಡಿಸಲಾಗಿದೆ. 


PR-508 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಸಿ.ಶ್ರೀನಿವಾಸುಲು, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ತಾಂತ್ರಿಕ-1), 


ಜಲ ಸಂಪನ್ಮೂಲ ಇಲಾಖೆ. 


ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 03 ಎಂಟಿಪಿ 2016, ಬೆಂಗಳೂರು, ದಿನಾಂಕ: 19-05-2016. 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, 1999ರ ಕಲಂ 4(ಎ) ಅಡಿಯಲ್ಲಿ ನೀಡಲಾಗಿರುವ ಅಧಿಕಾರದನ್ವಯ ಹಾಗೂ 
ಸುತ್ತೋಲೆ ಸಂಖ್ಯೆಪಿಡಬ್ಲ್ಯೂಡಿ 381 ಆಕೋ-3/06, ದಿನಾಂಕ:10.11.2006ರಲ್ಲಿ ನೀಡಿರುವ ಸ್ಪಷ್ಟೀಕರಣದ ಅನ್ವಯ, ನಂ.1, ತುಂಗಭ್ರದಾ ಜಲಾಶಯ ವಿಭಾಗ, 
ಮುನಿರಾಬಾದ್‌ ಇದರ ವ್ಯಾಪ್ತಿಯಲ್ಲಿ, ದಿನಾಂಕ:23.10.2015ರಂದು ಸುರಿದ ಮಳೆಯಿಂದಾಗಿ, ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆಯ 
ಕಿ.ಮೀ.4.30ರಲ್ಲಿ ಪ್ರಾಣಿಗಳಿಂದ ಅಗೆಯಲ್ಪಟ್ಟ ರಂಧ್ರದಲ್ಲಿ, ನೀರು ಹರಿದು, ಬೋಂಗಾ ಬಿದ್ದು, ಬ್ರೀಚ್‌ ಆಗಿ ಭಾರಿ ಪ್ರಮಾಣದಲ್ಲಿ ನೀರು ಹೊರ 
ಹೋಗುತ್ತಿರುವುದನ್ನು ತಡೆಯುವುದಕ್ಕಾಗಿ, ಕಾಲುವೆಯು ಕೊಚ್ಚಿಕೊಂಡು ಹೋದ ಭಾಗದ ದುರಸ್ಥಿ ಕಾಮಗಾರಿಯನ್ನು “ತುರ್ತು ಕಾಮಗಾರಿ” ಎಂದು 
ಘೋಷಿಸಿ, ಇದನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, 1999ರ ಸೆಕ್ಷನ್‌ 4(ಎ) ಅಡಿಯಲ್ಲಿ ವಿನಾಯಿತಿ ನೀಡಿ ಅಧಿಸೂಚನೆ 
ಹೊರಡಿಸಲಾಗಿದೆ. 


೧೧-509 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಸಿ.ಶ್ರೀನಿವಾಸುಲು, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ತಾಂತ್ರಿಕ-1), 


ಜಲ ಸಂಪನ್ಮೂಲ ಇಲಾಖೆ. 


ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 103 ಎಂಟಿಪಿ 2014, ಬೆಂಗಳೂರು, ದಿನಾಂಕ: 06-06-2015. 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, 1999ರ ಕಲ೦ 4(ಎ) ಅಡಿಯಲ್ಲಿ ನೀಡಲಾಗಿರುವ ಅಧಿಕಾರದನ್ವಯ ಹಾಗೂ 

ಸುತ್ತೋಲೆ ಸಂಖ್ಯೆ:ಪಿಡಬ್ಲ್ಯೂಡಿ 381 ಆಕೋ-3/06, ದಿನಾ೦ಕ:10.11.2006ರಲ್ಲಿ ನೀಡಿರುವ ಸ್ಪಷ್ಠೀಕರಣದ ಅನ್ವಯ, ನಂ.2, ಕಾಲುವೆ ಉಪ ವಿಭಾಗ, 
ಕಾರಟಗಿ, ಕೊಪ್ಪಳ ಜಿಲ್ಲೆ ಇದರ ವ್ಯಾಪ್ತಿಯಲ್ಲಿ, ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ ಅಡಿಯಲ್ಲಿ, ಮೈಲ್‌ 40 (ಕಿ.ಮೀ.64)ರಲ್ಲಿ ಸರಪಳಿ 2125 ರಿಂದ 
ಸರಪಳಿ 2126 ರವರೆಗೆ ಹಾಗೂ ಸರಪಳಿ 2127ರ ಅಕ್ವಡಕ್ಟ್‌ ಮೇಲ್ಭಾಗದ ಬಲಬದಿ ಹಾಗೂ ಎಡಬದಿಯಲ್ಲಿ ಪೈಪಿಂಗ್‌ ಉಂಟಾಗಿರುವುದನ್ನು “ತುರ್ತು 
ಕಾಮಗಾರಿ” ಎಂದು ಘೋಷಿಸಿ, ಇದನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, 1999ರ ಸೆಕ್ಷನ್‌ 4(ಎ) ಅಡಿಯಲ್ಲಿ ವಿನಾಯಿತಿ 
ನೀಡಿ ಅಧಿಸೂಚನೆ ಹೊರಡಿಸಲಾಗಿದೆ. 

PR-510 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

50-25 ಸಿ.ಶ್ರೀನಿವಾಸುಲು, 

ಸರ್ಕಾರದ ಅಧೀನ ಕಾರ್ಯದರ್ಶಿ(ತಾಂತ್ರಿಕ-1), 


ಜಲ ಸಂಪನ್ಮೂಲ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೮, ೨೦೧೬ ೧೪೦೯ 





ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 17 ಎಂಟಿಪಿ 2015, ಬೆಂಗಳೂರು, ದಿನಾಂಕ: 27-11-2015. 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ, "1999ರ ಕಲಂ 4(ಎ) ಅಡಿಯಲ್ಲಿ ನೀಡಲಾಗಿರುವ ಅಧಿಕಾರದನ್ವಯ ಹಾಗೂ 
ಸುತ್ತೋಲೆ ಸಂಖ್ಯೆಪಿಡಬ್ಲ್ಯೂಡಿ 381 ಆಕೋ-3/06, ದಿನಾಂಕ:10.11.2006ರಲ್ಲಿ ನೀಡಿರುವ ಸ್ಪಷ್ಟೀಕರಣದ ಅನ್ವಯ, ನಂ... ತುಂಗಭದ್ರಾ ಜಲಾಶಯದ 
ವಿಭಾಗ, ಮುನಿರಾಬಾದ್‌ ಇದರ ವ್ಯಾಪ್ತಿಯಲ್ಲಿ, ಬಸವಣ್ಣ ಕಾಲುವೆ ಕಿ.ಮೀ.5.30 ರಲ್ಲಿನ ಸುರಂಗ ಮಾರ್ಗದಲ್ಲಿ ತಡೆ ಉಂಟಾಗಿ, ಕಿ.ಮೀ.3.00 ರಿಂದ 
ಕಿ.ಮೀ. 6.80ರ ಮಧ್ಯದಲ್ಲಿರುವ ಸುರಂಗ ಕಾಲುವೆ ಮತ್ತು ಸೇತುವೆಗಳ ಭಾಗದಲ್ಲಿ ತುರ್ತು ದುರಸ್ಥಿ ಕಾಮಗಾರಿಯನ್ನು ಹಾಗೂ ನಂ.2, ಕಾಲುವೆ ವಿಭಾಗ, 
ವಡ್ಡರಹಟ್ಟಿ, ಕೊಪ್ಪಳ ಜಿಲ್ಲೆ ಇದರ ವ್ಯಾಪ್ತಿಯಲ್ಲಿ, ಹಳೆಯದಾದ ವಿಜಯನಗರ ಕಾಲುವೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ಉಪ ಕಾಲುವೆಗಳಲ್ಲಿ 
ಲೈನಿಂಗ್‌ ಮಾಡದ ಭಾಗದಲ್ಲಿ ಕಾಲುವೆ ತುಂಬಿ ಎಸ್‌.ಆರ್‌ ಮತ್ತು ಐ.ಪಿ.ಮೂಲಕ ನೀರು ಹರಿದು ಉಂಟಾದ ಕೊರತೆಯನ್ನು ನಿಭಾಯಿಸಲು ಕೈಗೊಂಡ 
ಕಾಮಗಾರಿಯನ್ನು “ತುರ್ತು ಕಾಮಗಾರಿ” ಎಂದು ಘೋಷಿಸಿ, ಇದನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999ರ ಸೆಕ್ಷನ್‌ 
4(ಎ) ಅಡಿಯಲ್ಲಿ ವಿನಾಯಿತಿ ನೀಡಿ ಅಧಿಸೂಚನೆ ಹೊರಡಿಸಲಾಗಿದೆ. 


೧೧-511 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಸಿ.ಶ್ರೀನಿವಾಸುಲು, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ತಾಂತ್ರಿಕ-1), 


ಜಲ ಸಂಪನ್ಮೂಲ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಇಎನ್‌ 72 ಸಮನ್ವಯ 2016, ಬೆ೦ಗಳೂರು, ದಿನಾಂಕ: 07-04-2016. 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ (ಕೆ.ಆರ್‌.ಇ.ಡಿ.ಎಲ್‌) ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೋಷನ್‌ನ ಆರ್ಟಿಕಲ್‌ 51 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ (ಕೆ.ಆರ್‌.ಇ.ಡಿ.ಎಲ್‌) ಬೆಂಗಳೂರು ಇದರ ನಿರ್ದೇಶಕ ಮಂಡಳಿಗೆ. ಈ ಕೆಳಕಂಡಂತೆ 
ಅಧಿಕಾರಿ/ಅಧಿಕಾರೇತರರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕ ಮಂಡಳಿಯನ್ನು ಪುನರ್‌ ರಚಿಸಿ 
ಆದೇಶಿಸಿದೆ. 






































ಕ್ರಮ 
ಸಂಖ್ಯೆ ಹೆಸರು ಮತ್ತು ವಿಳಾಸ ಪದನಾಮ 
1 | ಶ್ರೀ ಶಶಿಕುಮಾರ್‌ ಅಧ್ಯಕ್ಷರು 
2 | ಶ್ರೀ ಜಿ.ವಿ. ಬಲರಾಂ. ವ್ಯವಸ್ಥಾಪಕ ನಿರ್ದೇಶಕರು, ನಿರ್ದೇಶಕರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, 
ಬೆಂಗಳೂರು 
3 | ಶ್ರೀ ಪಿ.ರವಿಕುಮಾರ್‌, ಭಾ.ಆ.ಸೇ, ನಿರ್ದೇಶಕರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ 
4 |ಶ್ರೀ ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ, ನಿರ್ದೇಶಕರು 
ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 
ನಿಯಮಿತ, ಬೆ೦ಗಳೂರು 
5 | ಶ್ರೀ ಕೃಷ್ಣ ಮೂರ್ತಿ ಎಂ.ಎ ನಿರ್ದೇಶಕರು 
ಕೃಷ್ಣರಾಜಪೇಟೆ (ಕೆ.ಆರ್‌.ಪೇಟ್‌) ತಾಲ್ಲೂಕು, ಮಂಡ್ಯ ಜಿಲ್ಲೆ. 
6 | ಶ್ರೀ ಬದರ್‌ ಖಾನ್‌, ಮನೆ ನಂ. 17, 1ನೇ ಮಹಡಿ, ಆಸ್ಟೀನ್‌ ಟೌನ್‌, ನಿರ್ದೇಶಕರು 
ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ 
7 | ಶ್ರೀಮತಿ ಕೆ.ವನಜ ಕೋಂ ಶ್ರೀ ಕೆಂಪೇರೇಗೌಡ, ಮೈಸೂರು ತಾಲ್ಲೂಕು ನಿರ್ದೇಶಕರು 
ಮೈಸೂರು ಜಿಲ್ಲೆ. 





೧೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೮, ೨೦೧೬ ಭಾಗ ೪ಎ 






































ಕ್ರಮ 
ಹೆಸರು ಮತ್ತು ವಿಳಾಸ ಪದನಾಮ 
ಸಂಖ್ಯೆ ಹ 
8 (ಶ್ರೀ ಚಿಕ್ಕವೆಂಕಟಯ್ಯ, ಹೆಬ್ಬೂರು ಅಂಚೆ, ತುಮಕೂರು ತಾಲ್ಲೂಕು, ನಿರ್ದೇಶಕರು 
ತುಮಕೂರು ಜಿಲ್ಲೆ 
9 ಶ್ರೀ ಬಾಬುರಾವ್‌ ತುಗಾಂವ ಬಿನ್‌ ಶ್ರೀ ತುಳಜಪ್ಪ, ನಿರ್ದೇಶಕರು 
ಮನೆ ನಂ. 19/2/33, ಎಲ್‌.ಐ.ಸಿ. ಕಾಲೋನಿ, ನೌಬಾದ್‌ ರಸ್ತೆ, ಬೀದರ್‌ 
ತಾಲ್ಲೂಕು, ಬೀದರ್‌ ಜಿಲ್ಲೆ. 
10 | ಶ್ರೀ ರಮೇಶ್‌ ಡಿ.ಎನ್‌. ನಿರ್ದೇಶಕರು 
ಮನೆ ನಂ.542, 9ನೇ ಮೈನ್‌, ಎಂ.ಸಿ. ಲೇಔಟ್‌, ಬೆಂಗಳೂರು, 
ಬೆಂಗಳೂರು ನಗರ. 
11 | ಶ್ರೀ ದ್ಯಾಮಣ್ಣ ಸವದತ್ತಿ ನಿರ್ದೇಶಕರು 
ದಂಡಾಮರ, ನರಗುಂದ ತಾಲ್ಲೂಕು, ಗದಗ ಜಿಲ್ಲೆ 
12 | ಶ್ರೀ ಸಿದ್ದರಾಮೇಗೌಡ, ನಿರ್ದೇಶಕರು 
ಚಿನ್ನಬಳ್ಳಿ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 
PR-548 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಿಶ್ವನಾಥ ಪಿ. ಹಿರೇಮಠ, 
ಸರ್ಕಾರದ ಉಪ ಕಾರ್ಯದರ್ಶಿ, 


ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 76 ಸಮನ್ಹಯ 2016, ಬೆ೦ಗಳೂರು, ದಿನಾಂಕ: 07-04-2016. 
ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇದರ ಮನೋರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೋಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 
ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕ ಮಂಡಳಿಗೆ ಈ ಕೆಳಕಂಡಂತೆ ಅಧಿಕಾರಿ/ಅಧಿಕಾರೇತರರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶವರೆಗೆ ನಿರ್ದೇಶಕ ಮಂಡಳಿಯನ್ನು ಪುನರ್‌ ರಚಿಸಿ ಆದೇಶಿಸಿದೆ. 
































ಕ್ರಮ 
ಸಂಖ್ಯೆ ಹೆಸರು ಮತ್ತು ವಿಳಾಸ ಪದನಾಮ 
1 ಶ್ರೀ ಪಿ.ರವಿಕುಮಾರ್‌, ಭಾ.ಆ.ಸೇ, ಅಧ್ಯಕ್ಷರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ. 
2 (| ಶ್ರೀ ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ. ನಿರ್ದೇಶಕರು 
ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, 
ಬೆಂಗಳೂರು 
3 ಶ್ರೀ ಹೆಚ್‌. ನಾಗೇಶ್‌, ನಿರ್ದೇಶಕರು (ತಾಂ), ನಿರ್ದೇಶಕರು 
ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆ೦ಗಳೂರು. 
4 |ಶ್ರೀ ಗುರು ಪ್ರಸಾದ್‌, ನಿರ್ದೇಶಕರು (ಹಣಕಾಸು), ನಿರ್ದೇಶಕರು 
ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು 
5 ಶ್ರೀ ಗಂಗಾಧರ ಮೂರ್ತಿ ಬಿನ್‌ ಶ್ರೀ ಜಯರಾಮಯ್ಯ, ನಿರ್ದೇಶಕರು 
ನಂ. 583, 3ನೇ ಮುಖ್ಯ ರಸ್ತೆ, ಮತ್ತೀಕೆರೆ, ಬೆ೦ಗಳೂರು, ಬೆ೦ಗಳೂರು ನಗರ ಜಿಲ್ಲೆ. 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೮, ೨೦೧೬ ೧೪೧೧ 











ಕ್ರಮ 
ಹೆಸರು ಮತ್ತು ವಿಳಾಸ ಪದನಾಮ 
ಸಂಖ್ಯೆ ಷ್ಣ 
6 | ಶ್ರೀ ಮೊಹಮದ್‌ ಜುಕುಲ್ಲಾ, ಬಿನ್‌ ಶ್ರೀ ಅಬ್ದುಲ್‌ ಜಾಫರ್‌, ನಿರ್ದೇಶಕರು 


ನಂ. 12/2, 2ನೇ ಕ್ರಾಸ್‌, ಗೋಪಾಲಪುರ, ಮಾಗಡಿ ರಸ್ತೆ, ಬೆಂಗಳೂರು, 
ಬೆ೦ಗಳೂರು ನಗರ ಜಿಲ್ಲೆ. 


7 (ಶ್ರೀ ವೆಂಕಟೇಶ್‌ ಟಿ. ನಿರ್ದೇಶಕರು 


ನಂ. 1853, 11ನೇ ಮೈನ್‌, 33ನೇ ಕ್ರಾಸ್‌, ಬನಶಂಕರಿ 2ನೇ ಹಂತ, ಬೆಂಗಳೂರು, 
ಬೆ೦ಗಳೂರು ನಗರ ಜಿಲ್ಲೆ. 


8 [ಶ್ರೀ ಎಂ. ವೆಂಕಟೇಶ್‌ ಬಿನ್‌ ಶ್ರೀ ಮುನೀರಪ್ಪ ನಿರ್ದೇಶಕರು 


ಮನೆ ನಂ.19, ಆನೇಪಾಳ್ಯ ಮುಖ್ಯ ರಸ್ತೆ ಆಡಗೋಡಿ ಅಂಚೆ, ಬೆ೦ಗಳೂರು, 
ಬೆ೦ಗಳೂರು ನಗರ ಜಿಲ್ಲೆ 














9 | ಶ್ರೀ ನರಸಿಂಗ ರಾವ್‌, ನಿರ್ದೇಶಕರು 
ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ 
10 | ಶ್ರೀ ಮೊದಲೈ ಮುತ್ತು ಬಿನ್‌ ಶ್ರೀ ಅಂಥೋನಿ ನಿರ್ದೇಶಕರು 


ಕೆ.ಜಿ.ಎಫ್‌ ನಗರ, ಕೆ.ಜಿ.ಎಫ್‌, ಕೋಲಾರ ತಾಲ್ಲೂಕು, ಕೋಲಾರ ಜಿಲ್ಲೆ 





11 | ಶ್ರೀ ಬಿ.ಎಸ್‌. ವಸಂತ್‌ ಕುಮಾರ್‌ ನಿರ್ದೇಶಕರು 


ಮನೆ ನಂ. 97, 2ನೇ ಮೈನ್‌, 2ನೇ ಕ್ರಾಸ್‌, ವಿಜಯನಗರ, ಬೆಂಗಳೂರು, 
ಬೆ೦ಗಳೂರು ನಗರ ಜಿಲ್ಲೆ. 


12 | ಶ್ರೀ ಜಯರಾಮ್‌, ನಿರ್ದೇಶಕರು 
ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ. 




















೧೧-549 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಶ್ವನಾಥ ಪಿ. ಹಿರೇಮಠ, 
ಸರ್ಕಾರದ ಉಪ ಕಾರ್ಯದರ್ಶಿ, 


ಇಂಧನ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕಂಇ 28 ಆರ್‌ ಅಹೆಚ್‌ 2016, ಬೆಂಗಳೂರು, ದಿನಾಂಕ: 18-06-2016. 
ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ, 2009 ರ ಅಧ್ಯಾಯ-1 ಪ್ರಕರಣ 2(ಸಿ)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಇದೇ 

ಅಧಿನಿಯಮದ ಪ್ರಕರಣ 2ಜಿ) ಖಂಡದ ಅನುಸೂಚಿಯಲ್ಲಿ ಉಲ್ಲೇಖಿಸಿರುವ ಪರಂಪರೆಯ ತಾಣಗಳೂ ಮತ್ತು ಸ್ಮಾರಕಗಳೊಂದಿಗೆ ಐತಿಹಾಸಿಕ, 
ಸಾಂಪ್ರದಾಯಿಕ ಮತ್ತು ಪಾರಂಪರಿಕ ಹಿನ್ನೆಲೆಯುಳ್ಳ ಶಿಗ್ಗಾಂವ ತಾಲ್ಲೂಕಿನ ಗುಡ್ಡದಚನ್ನಾಪುರ ಗ್ರಾಮವನ್ನು ಅಭಿವೃದ್ಧಿ ದೃಷ್ಟಿಯಿಂದ ಈ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. 

೧೧-550 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

50-100 ಮಹಾಲಕ್ಷ್ಮಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ-1(ಪ್ರ. 


ಕಂದಾಯ ಇಲಾಖೆ (ಪುಃಪು). 


ವಸತಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆವಇ 59 ಕೊಮಂಇ 2016, ಬೆಂಗಳೂರು, ದಿನಾಂಕ: 30-06-2016. 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 34 ಉಪ ನಿಯಮ(2)(ಕೆ)ರನ್ವಯ ಕರ್ನಾಟಕ 


ಕೊಳೆಗೇರಿ ಅಭಿವೃದ್ಧಿ ಮಂಡಳಿಗೆ 5 ಜನರನ್ನು ಅಧೀಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ನೇಮಕ ಮಾಡಿರುವ ಇದೇ ಸಮಸಂಖ್ಯೆ 
ದಿನಾ೦ಕ:07-04-2016ರ ಅಧಿಸೂಚನೆಯ ಕ್ರಮ ಸಂಖ್ಯೆ:01ರಲ್ಲಿರುವ ಸದಸ್ಯರ ಹೆಸರು ಮತ್ತು ವಿಳಾಸವನ್ನು ಈ ಮುಂದಿನಂತೆ ತಿದ್ದಿ ಓದಿಕೊಳ್ಳುವುದು. 


೧೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೮, ೨೦೧೬ ಭಾಗ ೪ಎ 


























ಕ್ರಸಂ. ಸದಸ್ಯರ ಹೆಸರು ವಿಳಾಸ 

01 ಶ್ರೀ ಶಖೀಲ್‌ ಅತ್ತಾರ ಪ್ಲಾಟ್‌ ನಂ.9, 2ನೇ ಮೈನ್‌, 1ನೇ ಕ್ರಾಸ್‌, ಸದಾಶಿವ ನಗರ, ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
೧-551 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-50 ಸಮೀರ್‌ ಮಡಿಮನ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


ವಸತಿ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 90 SRC 2014, BENGALURU DATED:13.05.2016. 


Whereas the draft of the following rules further to amend the Karnataka Civil Services (Conduct) Rules, 1966, was published as 
required by Clause (a), Sub-Section (2) of Section 3 of the Karnataka State Civil Services Act, 1978 (Karnataka Act 14 of 1990) in 
Notification No.DPAR 90 SRC 2014, dated: 03.03.2016, in part IV-A (No.347) in Special Gazette of the Karnataka Gazette 
dated:03.03.2016 inviting objections and suggestions from all persons likely to be affected thereby within fifteen days from the date of 
its Publication in the official Gazette. 


Whereas, the said Gazette was made available to the public on 03.03.2016; 
And whereas, no objections, and suggestions have been received in this behalf by the State Government; 


Now, therefore, in exercise of the powers conferred by Sub-Sections(1) of Section 3 read with Sections 8 of the Karnataka State 
Civil Services Act, 1978 (Karnataka Act 14 of 1990) the Government of Karnataka hereby makes the following rules, namely:- 


RULES 


1. Title and Commencement ;- (1) These rules may be called the Karnataka Civil Services (Conduct) (Amendment) Rules, 
2015. 


(2) They shall come into force from the date of their publication in the Offical Gazette. 


2. Amendment of Rule 23;- In the Karnataka Civil Services (Conduct) Rules, 1996, in Rule 23, in sub-rule (1), after clause 
(d) Note-1 Shall be omitted. 


By Order and in the name of the Governor of Karnataka, 
GAYATHRI M.R 
Under Secretary to Government 
Department of Personal 


and Administrative Reforms (Service Rules-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 90 ಸೇನಿಸಿ 2014, ಬೆಂಗಳೂರು, ದಿನಾಂಕ: 13-05-2016. 

ಕರ್ನಾಟಕ ನಾಗರಿಕ ಸೇವಾ (ನಡತೆ) ನಿಯಮಗಳು, 1966 ಇದನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕೆ ದಿನಾಂಕ:03.03.2016ರ ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 90 ಸೇನಿಸಿ 2014ರಲ್ಲಿ ಪ್ರಕಟಿಸಿರುವ ಈ ಮುಂದಿನ ನಿಯಮಗಳ ಕರಡನ್ನು ಅಧಿಕೃತ ರಾಜ್ಯ ಪತ್ರದಲ್ಲಿ ಇದರ ಪ್ರಕಟಣೆಯ ದಿನಾಂಕದಿಂದ 
15 ದಿನಗಳೊಳಗಾಗಿ ಅದರಿಂದ ಭಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ಹಾನಿಸಿ ದಿನಾ೦ಕ:03.03.2016ರ 
ಕರ್ನಾಟಕ ರಾಜ್ಯಪತ್ರದ ವಿಶೇಷ ರಾಜ್ಯಪತ್ರಿಕೆಯ ಭಾಗ-1V-ಸಿ ಸಂಖ್ಯೆ :347)ರಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಅಧಿನಿಯಮ, 1978 (1990ರ 
ಕರ್ನಾಟಕ ಅಧಿನಿಯಮ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಪ್ರಕಟಿಸಲಾಗಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು ದಿನಾ೦ಕ: 03.03.2016ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡಿನ ಬಗ್ಗೆ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳು ಸ್ವೀಕೃತವಾಗದಿರುವುದರಿಂದ; 


ಈಗ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 14)ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡು 3ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಕೆಳಕಂಡಂತೆ ನಿಯಮಗಳನ್ನು ರಚಿಸುತ್ತದೆ ಎಂದರೆ:- 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೮, ೨೦೧೬ ೧೪೧೩ 





ನಿಯಮಗಳು 


1 ಹೆಸರು ಮತ್ತು ಪ್ರಾರಂಭ ;- (1) ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ (ನಡತೆ) (ತಿದ್ದುಪಡಿ) ನಿಯಮಗಳು, 2015 ಎಂದು 
ಕರೆಯತಕ್ಕದ್ದು. 


(2) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. ನಿಯಮ 23ಕ್ಕೆ ತಿದ್ದುಪಡಿ ;-ಕರ್ನಾಟಕ ನಾಗರಿಕ ಸೇವಾ (ನಡತೆ) ನಿಯಮಗಳು, 1966ರ ನಿಯಮ 23ರ ಉಪನಿಯಮ (1ಡಿ 
ಅಡಿಯಲ್ಲಿನ ಟಿಪ್ಪಣಿ -ಗನ್ನು ಕೈಬಿಡಲಾಗಿದೆ. 
PR-552 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-100 ಗಾಯತ್ರಿ ಎಂ.ಆರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಸೇವಾ ನಿಯಮಗಳು-1). 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 61 ಬಿಎಂಆರ್‌ 2015, ಬೆಂಗಳೂರು, ದಿನಾಂಕ: 24-06-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆನಅಇ 61 ಬಿಎಂಆರ್‌ 2015, ದಿನಾಂಕ: 08-05-2015 ರಲ್ಲಿ ಆನೇಕಲ್‌ ಯೋಜನಾ ಪ್ರಾಧಿಕಾರದ 
ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದ್ದ ಶ್ರೀ ಎಂ. ವೆಂಕಟೇಶ್‌ ಬಿನ್‌ ಲೇಟ್‌ ಮುನಿರಾಮಯ್ಯ ರವರ ನಾಮನಿರ್ದೇಶನವನ್ನು ರದ್ದುಪಡಿಸಿ ಇವರ 
ಬದಲಾಗಿ, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮ, 1961ರ ಕಲಂ 4-ಸ(3)(1v) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಶ್ರೀ ಎಸ್‌.ಸಿ.ಶ್ರೀನಿವಾಸ್‌ ಬಿನ್‌ ಲೇಟ್‌ ಚಂದ್ರಶೇಖರಪ್ಪ, ನಂ.524, ರಾಜೀವ್‌ಗಾಂಧಿ ನಗರ, ಎಸ್‌.ಪಿ. ಲೇಔಟ್‌, ಜಿಗಣಿ, ಆನೇಕಲ್‌ ತಾಲ್ಲೂಕು ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಆನೇಕಲ್‌ ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 
೧೯-553 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 16 ಯುಡಬ್ರ್ಯೂಳಿ 2016, ಬೆಂಗಳೂರು, ದಿನಾಂಕ: 27-06-2016. 


ಸರ್ಕಾರದ ಆದೇಶ ಸಂಖ್ಯೆ ನಅಇ 150 ಯುಎಂಎಸ್‌ 1996, ದಿನಾಂಕ: 23.11.1996 ಮತ್ತು ಸರ್ಕಾರದ ಆದೇಶ ಸಂಖ್ಯೆ ನಅಇ 150 
ಯುಎಂಎಸ್‌ 1996ರ ದಿನಾಂಕ:28.011997ರ ಆದೇಶದಲ್ಲಿನ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ 04 ಜನ 
ಅಧಿಕಾರಿಗಳ ನಾಮ ನಿರ್ದೇಶನವನ್ನು ರದ್ದುಪಡಿಸಿ ಆದೇಶಿಸಿದೆ. 


PR-554 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವೈ.ಗೋಪಾಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ.(ಮಂಡಳಿ) 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 188 ಬೆಂಆಸೇ 2016, ಬೆಂಗಳೂರು, ದಿನಾಂಕ: 24-06-2016. 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ, 1976 ರ ಕಲಂ 3(3)(ಜಿ)ರ ಅಡಿಯಲ್ಲಿ ಈ ಕೆಳಕಂಡ ಶಾಸಕರುಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 


1) ಶ್ರೀ ಬಿ.ಎ.ಬಸವರಾಜ್‌, ಶಾಸಕರು, ಕೆ.ಆರ್‌.ಪುರಂ, ವಿಧಾನಸಭಾ ಕ್ಷೇತ್ರ. 


2) ಶ್ರೀ ಎಸ್‌.ಟಿ. ಸೋಮಶೇಖರ್‌, ಶಾಸಕರು, ಯಶವಂತರಪುರ ವಿಧಾನಸಭಾ ಕ್ಷೇತ್ರ. 


[0 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೧೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೮, ೨೦೧೬ ಭಾಗ ೪ಎ 





ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ, 1976 ರ ಕಲಂ 3(3)(ಹೆಚ್‌)ರ ಅಡಿಯಲ್ಲಿ ಈ ಕೆಳಕಂಡ ಸದಸ್ಯರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 


1 ಶ್ರೀ ಜಗದೀಶ್‌ ರೆಡ್ಡಿ ಬಿನ್‌ ಲೇಟ್‌ ಎಸ್‌. ಗೋಪಾಲ್‌ ರೆಡ್ಡಿ, 
ನಂ.2, 2ನೇ ಇ-ಮುಖ್ಯರಸ್ತೆ, ಕೋದಂಡರಾಮ ರೆಡ್ಡಿ ಗಾರ್ಡನ್‌, 
ಒ.ಎಂ.ಬಿ.ಆರ್‌. ಬಡಾವಣೆ, ಬಾಣಸವಾಡಿ, ಬೆಂಗಳೂರು-560048. 


೧೧-555 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-100 ಎನ್‌. ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 68 ಮುಆಬಿ 2015, ಬೆಂಗಳೂರು, ದಿನಾಂಕ: 24-06-2016. 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಕಾಯ್ದೆ, (1997ರ ಕಲಂ 23(ಇ)ರಲ್ಲಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, “ಧಾರವಾಡ ಜಿಲ್ಲೆ, ಧಾರವಾಡ ತಾಲ್ಲೂಕು, ಕೆಲಗೇರಿ ಗ್ರಾಮದ ಶ್ರೀ ಕಲ್ಮೇಶ್ವರ ದೇವಾಲಯ”ವನ್ನು ಮುಜರಾಯಿ ಇಲಾಖಾ ವ್ಯಾಪ್ತಿಯ ಅಧಿಸೂಚಿತ 
ಸಂಸ್ಥೆಗಳ ಪಟ್ಟಿಗೆ ಸೇರ್ಪಡಿಸಿ ಆದೇಶಿಸಿದೆ. 
೧೧-556 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ಬಿ.ಎಸ್‌. ನಾಗರತ್ನಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ.(ಮುಜರಾಯಿ) 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


